ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾ೦ಕ: 15-03-2021 ಪ್ರಶ್ನೆ ಸ೦ಖ್ಯೆ: 977(072) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಗೋವಿಂದ ರಾಜು(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಾರ್ಮಿಕ ಸಚಿವರು 
ವಿಷಯ: ವಿಸ್ಟಾನ್‌ ಆಪಲ್‌ ಐ ಫೋನ್‌ ಮೊಬೈಲ್‌ ಕಂಪನಿಯಲ್ಲಿ ನಡೆದ ಗಲಭೆ ಕುರಿತು 

(ಅ) ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕೆ ಪ್ರದೇಶದಲ್ಲಿರುವ ವಿಸ್ಟಾನ್‌ ಆಪಲ್‌ ಐ 


ಫೋನ್‌ ಮೊಬೈಲ್‌ ಕಂಪನಿಯಲ್ಲಿ ನಡೆದ ಗಲಭೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಗಲಭೆಗೆ ನಿರ್ಧಿಷ್ಟವಾದ ಕಾರಣಗಳೇನು; 


(ಆ) ಸದರಿ ಕಂಪನಿಯಲ್ಲಿ ಕಾರ್ಯನಿರ್ಪಹಿಸುತ್ತಿರುವ ಕಾರ್ಮಿಕರ ಹಾಗೂ ನೌಕರರ ಸಂಖ್ಯೆ 
ಎಷ್ಟು; 


(ಇ) ಗಲಭೆಗೆ ಮೊದಲು ಈ ಕಂಪನಿಯಲ್ಲಿ ಕಾರ್ಮಿಕರ ಹಾಗೂ ಕೈಗಾರಿಕೆ ಕಾಯ್ದೆಗಳನ್ನು 
ಪಾಲಿಸಲಾಗಿದೆಯೇ; 


(ಈ) ಕಾರ್ಮಿಕರ ವೇತನ ಹಾಗೂ ಇನ್ನಿತರೆ ಸವಲತ್ತುಗಳನ್ನು ನೀಡುವಲ್ಲಿ ಕಂಪನಿಯು 
ಸರ್ಕಾರದ ಹಾಗೂ ಕಂಪನಿ ನಿಯಮಗಳನ್ನು ಪಾಲಿಸಿದೆಯೇ; 


(ಉ) ಕಂಪನಿ ಕಾಯ್ದೆ ಹಾಗೂ ಕಾರ್ಮಿಕರ ವೇತನ ನಿಯಮಗಳ ಕಾಯ್ದೆಯನ್ನು ಪಾಲಿಸಲು 
ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ವಿಫಲವಾಗಿರುವುದು ಏಕ; 


(ಊ) ಪ್ರಸ್ತುತ ಕಂಪನಿಯು ಪುನರಾರಂಭವಾಗಿರುವುದರಿಂದ ಹಿಂದಿನ ಸಮಸ್ಯೆಗಳೆಲ್ಲವನ್ನು 
ಪರಿಹರಿಸಲಾಗಿದೆಯೇ? 


